ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


ಗಿನಾಕ 36 


ಕರ್ನಾಟಕ ವಿಧಾನ ಪರಿಷತ್‌ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 1157 


ಶ್ರೀ ಎಂ.ಎ.ಗೋಪಾಲಸ್ವಾಮಿ 
ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು. 
17.03.2020 


ಪ್ರಶ್ನೆ 


ಉತ್ತರ 


ತೋಟಗಾರಿಕೆ ಇಲಾಖೆಯಡಿ" - ಸರ್ಕಾರ 
ಜಾರಿಗೊಳಿಸಿರುವ ಫಲಾನುಭವಿ. ಆಧಾರಿತ 
ಯೋಜನೆಗಳು ಯಾವುವು; ಈ ಯೋಜನೆಗಳ 
ಮಾನದಂಡಗಳೇನು? (ವಿವರ ನೀಡುವುದು) 


ತೋಟಗಾರಿಕೆ ಇಲಾಖೆಯಡಿ ' ಸರ್ಕಾರ 
ಜಾರಿಗೊಳಿಸಿರುವ ಘಲಾನ್ನುಭವಿ ಆಧಾರಿತ 
ಯೋಜನೆಗಳು ಹಾಗೂ .::ಈ ಯೋಜನೆಗಳ 
ಮಾನದಂಡಗಳ ವಿವರಗಳನ್ನು ಅನುಬಂಧ-1ರಲ್ಲಿ 
ಒದಗಿಸಿದೆ £ 


ಅ) 


ಕಳೆದ 3 ವರ್ಷಗಳಲ್ಲಿ ಹಾಸನ ಜಲ್ಲೆಗೆ ಈ 
ಯೋಜನೆಗಳಡಿ ಬಿಡುಗಡೆ ಮಾಡಿದ ಹಾಗೂ 
ಖರ್ಚಾಗಿರುವ ಅನುದಾನ ಎಷ್ಟು; 
(ತಾಲ್ಲುಕುವಾರು ವಿವರ ನೀಡುವುದು) 


[ಕಳೆದ 3 ವರ್ಷಗಳಲ್ಲಿ ಅಂದರೆ 2016-17 ರಿಂದ 
2018-19ರವರೆಗೆ `ಹಾಸನ ಜಿಲ್ಲೆಗೆ ಈ 
ಯೋಜನೆಗಳಡಿ ಬಿಡುಗಡೆ ಮಾಡಿರುವ ಅನುದಾನ 
ರೂ.162.76ಕೋಟಿ. i 
ಖರ್ಚಾಗಿರುವ ಅನುದಾನ ರೂ.162.61ಕೋಟಿ. 
ತಾಲೂಕುವಾರು ವಿವರಗಳನ್ನು ಅನುಬಂಧ-2ರಲ್ಲಿ 
ಒದಗಿಸಿದೆ. 


ಇ) 


ಈ ಯೋಜನೆಗಳ ಸದುಪಯೋಗ 
ಪಡೆದುಕೊಂಡ ಫಲಾನುಭವಿಗಳು ಯಾರು 
ಯಾರು? (ಹೆಸರು ಮತ್ತು ವಿಳಾಸದೊಂದಿಗೆ 


ಈ ಯೋಜನೆಗಳಡಿ ಸದುಪಯೋಗ ಪಡೆದುಕೊಂಡ 
ಫಲಾನುಭವಿಗಳ ತಾಲ್ಲೂಕುವಾರು ವಿವರಗಳನ್ನು 
CD ಮೂಲಕ ಒದಗಿಸಿದೆ. 


ತಾಲ್ಲುಕುವಾರು-ವಿವರ ನೀಡುವುದು) 


HORTI 125 HGM 2020 


(ನಾಥೌಯೆಣಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಟಿವರು 


LCA USE: 


ಅನುಬಂಧ-1 


ತೋಟಗಾರಿಕೆ ಇಲಾಖೆಯಡಿ ಸರ್ಕಾರ ಜಾರಿಗೊಳಿಸಿರುವ ಫಲಾನುಭವಿ ಆಧಾರಿತ ಯೋಜನೆಗಳು ಹಾಗೂ 


ಯೋಜನೆಗಳ ಮಾನದಂಡಗಳ ವಿವರ 
ಕ್ರ. ಫಲಾನುಭವಿ ಆಧಾರಿತ 
4 is ಅನುಷ್ಟಾನಗೊಳಿಸಲು ಅನುಸರಿಸುತ್ತಿರುವ ಮಾನದಂಡಗಳು 
ರಾಷ್ಟ್ರೀಯ ಎಣ್ಣೆಕಾಳು . ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಆಯ್ಕೆಗೆ ಪರಿಗಣಿಸಿದ ನಂತರ ದೊಡ್ಡ 
1 ಮತ್ತು ಎಣ್ಣೆ ತಾಳೆ ರೈತರನ್ನು ಸಹಾಯಧನಕ್ಕಾಗಿ ಪರಿಗಣಿಸುವುದು. 
ಅಭಿಯಾನ ಯೋಜನೆ, . ಈ ಹಿಂದೆ ಇಲಾಖೆಯಿಂದ ಯಾವುದೇ ಸಹಾಯಧನ ಪಡೆಯದ ಹೊಸ 
ಪ್ರಧಾನ ಮಂತ್ರಿ ಕೃಷಿ ಫಲಾನುಭವಿಗಳಿಗೆ ಆದ್ಯತೆ ನೀಡಲಾಗುವುದು. 
2 ಸಿಂಚಾಯಿ ಯೋಜನೆ . ಈ ಹಿಂದೆ ಇಲಾಖೆಯಿಂದ ಸಹಾಯಧನ ಪಡೆದ ಫಲಾನುಭವಿಗಳು 
ಉತ್ಪಾದನಾ ಸುಧಾರಣಾ ಕಾರ್ಯಕ್ರಮದ ಸರ್ಮಪಕ/ಸದ್ದಳಕೆ ಮಾಡದ್ದಿದ್ದಲ್ಲಿ ಅಂತಹ 
ಕಾರ್ಯ ಯೋಜನೆಗೆ ಫಲಾನುಭವಿಗಳನ್ನು ಹೊಸ ಘಟಕ/ಕಾರ್ಯಕ್ರಮಗಳಿಗೆ ಅರ್ಜಿ 
3 | ಗಲ್ಲಿ ಸಂಯೋಜಿತ ಸಲ್ಲಿಸಿದ್ದಲ್ಲಿ ಆಯ್ಕೆಗೆ ಪರಿಗಣಿಸಬಾರದು, 
ಬೇಸಾಯ. . ಯಾವುದೇ ಫಲಾನುಭವಿಯು ಹಿಂದಿನ ಮೂರು ವರ್ಷಗಳ ಅವಧಿಯಲ್ಲಿ 
4 ರಾಷ್ಟ್ರೀಯ ತೋಟಗಾರಿಕೆ ಸೌಲಭ್ಯವನ್ನು ಪಡೆದಿದ್ದರೆ ಈ ಸಾಲಿನಲ್ಲಿ ಅಂತಹ ಫಲಾನುಭವಿಯನ್ನು 
ಮಿಷನ್‌ ಪರಿಗಣಿಸಬಾರದು. 
ರಾಷ್ಟ್ರೀಯ ಕೃಷಿ ವಿಕಾಸ . ಪೂರಕ ಘಟಕಗಳು ಒಂದೇ ವರ್ಷದಲ್ಲಿ ಒದಗಿಸಲು ಸಾದ್ಯವಾಗದಿದ್ದಲ್ಲಿ 
ಯೋಜನೆ ಅಂತಹ ಘಟಕಗಳನ್ನು ಮುಂದಿನ ವರ್ಷದಲ್ಲಿ ಒದಗಿಸಲು 
ಅನುಸೂಚಿತ ಜಾತಿಗಳ ಪರಿಗಣಿಸಬಹುದು. 
ಉಪಯೋಜನೆ ಮತ್ತು . ಯಾವುದೇ ಸೌಲಭ್ಯಕ್ಕೆ ನಿಗಧಿಗಿಂತ ಅಧಿಕ ಅರ್ಜಿಗಳು ಬಂದಲ್ಲಿ ಅರ್ಹ ಇದ್ದ 
6 | ಬುಡಕಟ್ಟು ಉಪ ಯೋಜನೆ ಅರ್ಜಿಗಳನ್ನು ಮಾತ್ರ ಪರಿಗಣಿಸಿ ಜಿಲ್ಲಾಮಟ್ಟದಲ್ಲಿ ತೋಟಗಾರಿಕೆ 
ಕಾಯ್ದೆ 2013 ರಡಿ ಉಪನಿರ್ದೇಶಕರು ಇವರ ಅಧ್ಯಕ್ಷತೆಯಲ್ಲಿ ಆಯಾ ತಾಲ್ಲೂಕಿನ ಹಿರಿಯ 
ಬಳಕೆಯಾಗದೆ ಇರುವ ಮೊತ್ತ ಸಹಾಯಕ ತೋಟಗಾರಿಕೆ ನಿರ್ದೇಶಕರು/ಸಹಾಯಕ ತೋಟಗಾರಿಕೆ 
ತೋಟಗಾರಿಕೆ ನಿಗಮ ಮತ್ತು ನಿರ್ದೇಶಕರುಗಳನ್ನು ಒಳಗೊಂಡಂತೆ ಸಮಿತಿ ರಚಿಸಿ. ವಿವಿಧ ಯೋಜನೆಗಳಡಿ 
F ಮಂಡಳಿಗಳಿಗೆ ಸಹಾಯಧನ, ಅಂತಿಮ ಫಲಾನುಭವಿ ಪಟ್ಟಿಯನ್ನು ತಯಾರಿಸುವುದು, 
ಸಾಂಬಾರು ಪಧಾರ್ಥಗಳ . ಇಲಾಖಾ ಯೋಜನಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರಚಾರ ನೀಡಿ ಮೂರು 
8 ಅಭಿವೃದ್ಧಿ ಮಂಡಳಿ ಹಂತಗಳಲ್ಲಿ ಅರ್ಜಿ ಆಹ್ವಾನಿಸುವುದು (ಜೂನ್‌-30, ಜುಲೈ-31 ಮತ್ತು 
ಸಮಗ್ರ ತೋಟಗಾರಿಕಾ ಆಗಸ್ಟ್‌ -30 ರವರೆಗೆ). ಈ ಪ್ರಕರಣದಲ್ಲಿ ಘಟಕವಾರು ಗುರಿಗಳನ್ನು 
8 ಅಭಿವೃದ್ಧಿ ಪ್ರಚಾರ ಮಾಡುವುದು. 
K ಇಲಾಖಾ ಪ್ರಯೋಗ ಶಾಲೆಗಳ . ತಾಲ್ಲೂಕು ಮಟ್ಟದಲ್ಲಿ ಸ್ವೀಕೃತವಾದ ಅರ್ಜಿಗಳನ್ನು ಮೀಸಲಾತಿವಾರು 


ಅಭಿವೃದ್ಧಿ 


ನಿಗಧಿಪಡಿಸಲಾದ ಗುರಿಯನ್ವಯ ಪರಿಶಿಷ್ಟ ಜಾತಿ! ಪರಿಶಿಷ್ಟ ಪಂಗಡ, 


11 


ತೋಟಗಾರಿಕೆ ಬೆಳೆಗಳ ಕೀಟ 
ಮತ್ತು ರೋಗಗಳ ಸಮಗ್ರ 


ನಿಯಂತ್ರಣ ಯೋಜನೆ 


12 


ಕರ್ನಾಟಕ ಜಲಾನಯನ 
ಅಭಿವೃದ್ಧಿ ಯೋಜನೆ -॥ 


(ಸುಜಲಾ-॥॥॥) -ಇಎಪಿ 


13 


ಮಧುವನ ಮತ್ತು ಜೇನು 
ಸಾಕಾಣೆ ಅಭಿವೃದ್ಧಿ 


14 


ಕೃಷಿ ಭಾಗ್ಯ (ತೋಟಗಾರಿಕೆ) 


ಮಹಿಳೆಯರು, ವಿಕಲಚೇತನರು, ಅಲ್ಪಸಂಖ್ಯಾತರು, ಸಣ್ಣ, ಅತಿ ಸಣ್ಣ 
ರೈತರು ವರ್ಗವಾರು ವಿಂಗಡಿಸುವುದು. 

9. ಪ್ರಾಜೆಕ್ಟ್ಸ್‌ ಆಧಾರಿತ ಕಾರ್ಯಕ್ರಮಗಳಡಿ ಒಂದು ಆರ್ಥಿಕ ವರ್ಷದಲ್ಲಿ ಒಂದು 
ಘಟಕಕ್ಕೆ ಮಾತ್ರ ಸಹಾಯಧನ ನೀಡುವುದು. 

10. ಒಬ್ಬ ಫಲಾನುಭವಿ ಒಂದಕ್ಕಿಂತ ಹೆಚ್ಚು ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಿದ್ದು, 
ಅವನು ಸಲ್ಲಿಸಿದ ಸೌಲಭ್ಯಗಳಿಗೆ ಸಾಕಷ್ಟು ಸಂಖ್ಯೆಯ ಇತರೆ 
ಫಲಾನುಭವಿಗಳು ಸಿಗದೆ ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಸದರಿ 
ಫಲಾನುಭವಿಗಳಿಗೆ ಎರಡಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳಿಗೆ 
ಸಹಾಯಧನವನ್ನು ನೀಡಬಹುದಾಗಿದೆ. 


ನಿರ್ದೇಶಕರು 
ಊಟ 


Lon HS: 


ಅನುಬಂಧ-2 


ಕಳೆದ 3 ವರ್ಷಗಳಲ್ಲಿ ಅಂದರೆ 2016-17 ರಿಂದ 2018-19 ರವರೆಗೆ 'ಹಾಸನ ಜಿಲ್ಲೆಗೆ ಬಿಡುಗಡೆ ಮಾಡಿದ ಹಾಗೂ ಖರ್ಚಾದ ಅನುದಾನದ 


ತಾಲ್ಲೂಕುವಾರು ವಿವರ 
(ರೂ.ಕೋಟಿಗಳಲ್ಲಿ) 


ಬಿಡುಗಡೆಯಾದ 
ಅನುದಾನ 


| 2016-17 2017-18 
ಬಿಡುಗಡೆಯಾದ | ಖರ್ಚಾದ | ಬಿಡುಗಡೆಯಾದ | ಖರ್ಚಾದ | ಬಿಡುಗಡೆಯಾದ 
ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ 
127 | 125 141 1.41 2.15 
2.40 | 2.36 2.97 2.97 3.43 


ಅರಸೀಕೆರೆ 


4.88 


4 ಬೇಲೂರು 


3.01 


41.22 53.31 53.29 
11.67 22.31 22.31 


5.80 


31.96 44.32 44.31 


- 


6.58 6.82 18.58 18.53 


ಹಾಸನ 5.19 
7 |ಹೊಳೆನರಸೀಪುರ | 174 

I 8 ಸಕಲೇಶಪುರ 0.93 
25.21 


